ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1013 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
| - ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ 21.09.2021 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು ' 
ಫಸ ಉತ್ತರ 
ಅ) |ಮಾತೃಪುಷ್ಠಿವರ್ಧಿನಿ ಯೋಜನೆಯ | 
"| ಅನ್ನಯ ಕಳೆದ 5 ವರ್ಷಗಳಲ್ಲಿ ಎಷ್ಟು | 
ಗರ್ಭಿಣಿ ಮತ್ತು ಬಾಣಂತಿಯರಿಗೆ | ಮಾತೃಪುಷ್ಠಿವರ್ಧಿನಿ ಯೋಜನೆಯು ರಾಜ್ಯದಲ್ಲಿ 
ಮೈಕ್ರೋನ್ಯೂಟ್ರಿಯೆಂಟ್ಟ ಳನ್ನು ಎಷ್ಟು ಅನುಷ್ಠಾನವಾಗಿರುವುದಿಲ್ಲ. 
ಅವಧಿಯವರೆಗೆ ವಿತರಿಸಲಾಗಿದೆ. 


ಆ) 


(ಜಿಲ್ಲಾವಾರು ವಿಷರ ನೀಡುವುದು) 


ಬಹು ಪೌಷ್ಠಿಕ ಆಹಾರದ ಕೊರತೆಯಿರುವ | 


ಮಕ್ಕಳ ಖೌಷ್ಠಿ ಕಾಂಶದ ಮಟ ಪಹನ್ನು; 
ಸುಧಾರಣೆ ಮಾಡಲು ಕಳೆದ 5 ವರ್ಷಗಳಲ್ಲಿ 
ಎಷ್ಟು ಮೊತ್ತವನ್ನು ವೆಚ್ಚ ಮಾಡಲಾಗಿದೆ. 
ಈ ಯೋಜನೆಯಿಂದ ಲಾಬಾನ್ವಿತರಾದ 
ಮಕ್ಕಳ ಸಂಖ್ಯೆ ಎಷ್ಟು (ಜಿಲ್ಲಾವಾರು ವಿವರ 
ನೀಡುವುದು) ' 


ರಾಜ್ಯದಲ್ಲಿ 6 ತಿಂಗಳಿನಿಂದ 6 ವರ್ಷದ ಮಕ್ಕಳಲ್ಲಿ 
ಕತೆಯನ್ನು ಹೋಗಲಾಡಿಸಿ ಪೌಷ್ನಿಕಾಂಶದ 
ಮಟ್ಟವನ್ನು ಸುಧಾರಣೆ ಮಾಡಲು ಸಮಗ್ರ ಶಿಶು 
ಅಭಿವೃಧ್ದಿ ಯೋಜನೆ ಅಡಿ ಅಂಗನವಾಡಿ 
ಕೇಂದ್ರಗಳಲ್ಲಿ ' ದಾಖಲಾಗುವ ಮಕ್ಕಳಿಗೆ ಪೂರಕ 
ಪೌಷ್ಟಿಕ ಆಹಾರ " ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲಾಗಿದೆ. ಕಳೆದ 5 ವರ್ಷಗಳ! 
ವಿವರಗಳನ್ನು ಅನು ಬ೦ಧ-01ರಲ್ಲಿ ನೀಡಲಾಗಿದೆ. 


ಅಪೌಷಿ 


ತೀವ್ರ ಅಪೌಷ್ಠಿಕ. ಮಕ್ಕಳಿಗೆ ರೂ.12/-ರ ಘಟಕ 
ವೆಚ್ಛದಲ್ಲಿ ಪೂರಕ ಪೌಷ್ಠಿಕ ಆಹಾರವನ್ನು 
ಒದಗಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ ವಾರದಲ್ಲಿ 3 
ದಿನ 200 ಎಂ.ಎಲ್‌. ಕೆನೆಭರಿತ ಹಾಲನ್ನು ಹಾಗೂ 3 
ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ ಹಾಗೂ 
ಹಿಂದುಳಿದ 5 ಜಿಲ್ಲೆಗಳಾದ ಬೀದರ್‌, ಕಲ್ಬುರ್ಗಿ, 
ರಾಯಚೂರು, ಕೊಷ್ಟಳ ಮತ್ತು ಯಾದಗಿರಿ ಜಿಲ್ಲೆಗಳ 
ಸಾಧಾರಣ ಅಪೌಷ್ಠಿಕತೆ ಇರುವ ಮಕಳಿಗೆ ಪೂರಕ | 
ಪೌಷ್ಠಿಕ ಆಹಾರದ ಜೊತೆಯಲ್ಲಿ ವಾರದಲ್ಲಿ 3 ದಿವ; 
ಮೊಟ್ಟೆ ಹಾಗೂ 3 ದಿನ 200 ಎಂ.ಎಲ್‌. ಹಾಲು 
ಹಾಗೂ ಈ ಜಿಲ್ಲೆಗಳಲ್ಲಿ ಮೊಟ್ಟೆ ತಿನ್ನದ ಸಾಧಾರಣ 
ಅಪೌಷ್ಠಿಕ ಮಕಳಳಿಗೆ ವಾರದಲ್ಲಿ 3 ದಿನ 200 
ಎಂ.ಎಲ್‌. ಹಾಲು ನೀಡಲಾಗುತ್ತಿದೆ. ಕಳೆದ" 5 
ವರ್ಷಗಳ ವಿವರಗಳನ್ನು ಅನುಬಂಧ-02ರಲ್ಲಿ 
ನೀಡಲಾಗಿದೆ. | 


—2- 


ಪ್ರಸುತ ಕೋವಿಡ್‌-19 ಸಾಂಕ್ರಾಮಿಳದ |" 


ಹಿನ್ನೆಲೆಯಲ್ಲಿ, ಅಂಗನವಾಡಿ ಕೇಂದ್ರಗಳಿಗೆ 
ಫಲಾನುಭವಿಗಳು ಬಾರದಿರುವುದರಿಂದ ಆಹಾರ 
ಧಾನ್ಯಗಳು, ಹಾಲಿನ ಪುಡಿ . ಮತ್ತು 


ಕೊೋಳಿಮೊಟ್ಟೆಗಳನ್ನು ಫಲಾನುಭವಿಗಳ ಮನೆಗೆ| 


| ವಿತರಿಸಲಾಗುತ್ತಿದೆ. 


ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ ವೆಚ್ಚ 
ಯೋಜನೆಯಡಿ ತೀವ್ರ ಅಪೌಷ್ಠಿಕ ಮಕಳಿಗೆ ಔಷಧ 
ಹಾಗೂ ಥೆರಪಿಟಿಕ್‌ ಆಹಾರಕ್ಕಾಗಿ ಪ್ರತಿ ಮಗುವಿಗೆ 
ರೂ.2000/-ರಂ೦ತೆ ' ಮೈದ್ಯಕೀಯ ವೆಚ್ಚವನ್ನು 
ಇಲಾಖೆಯ ವತಿಯಿಂದ ನೀಡಲಾಗುತ್ತಿದೆ. ಕಳೆದ ಐದು: 
ವರ್ಷಗಳ ವಿವರಗಳನ್ನು ಅಮುಬಂಧ-03ರಲ್ಲಿ 


ನೀಡಲಾಗಿದೆ. - 


ರಾಜ್ಯದ ನುರಾಶ್ರಿತ ಮಕ್ಕಳ ಕುಟೀರದಲ್ಲಿ 
ಪ್ರಸ್ತುತ ಆಶ್ರಯ ಪಡೆದಿರುವ ಮಕ್ಕಳ 
ಸಂಖ್ಯೆ ಎಷ್ಟು? ಈ ವಿರಾಶ್ರಿತ ಮಕಳಿಗೆ 
ಯಾವ ಯಾವ ಸೌಕರ್ಯಗಳನ್ನು 
ನೀಡಲಾಗುತ್ತದೆ? 


ನಿರ್ಗತಿಕ ಮಕಳ ಕುಟೀರಗಳಲ್ಲಿ 2140 ಮಕ್ಕಳು 
ಆಶ್ರಯ ಪಡೆದಿರುತ್ತಾರೆ. 


ನಿರ್ಗತಿಕ ಮಕ್ಕಳ ಕುಟೀರಗಳನ್ನು ಸ್ವಯಂಸೇವಾ 
ಸಂಸ್ಥೆಗಳ ಮೂಲಕ ನಡೆಸುತಿದ್ದ, ಮಕ್ಕಳಿಗೆ ಈ 
ಕುಟೀರಗಳಲ್ಲಿ ರಕ್ಷಣೆ. ಪೋಷಣೆ, ಶಿಕ್ಷಣ. ಆರೋಗ್ಯ 
ಮತ್ತು ಮನೋರಂಜನಾ ಸೌಲಭ್ಯಗಳನ್ನು 
ಒದಗಿಸಲಾಗುತಿದೆ. 


ಸಂಖ್ಯೆ: ಆಕುಕ 59 ಎಸ್‌.ಟಿ.ಕ್ಕೂ 2021 


Elo 
(ಡಾ|| ಕಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಷೈದ್ಯಕೀಯ ಶಿಕ್ಷಣ ಸಚಿವರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-1013 ಗೆ ಒದಗಿಸಲಾದ ಅನುಬಂಧ-01 


pa p) 


ಷೊರಕ ಪೌಷ್ಠಿಕ ಆಹಾರ ಕಾರ್ಯಕ್ರಮದಡಿ 2016-17 ನೇ ಸಾಲಿನಿಂದ 2020-21 ನೇ ಸಾಲಿನವರೆಗೆ ಅಂಗನವಾಡಿ ಮಕ್ಕಳಗೆ ಭರಿಸಿರುವ ವೆಚ್ಚ ಮತ್ತು ಫಲಾನುಭವಿಗಳ ಜಿಲ್ಲಾವಾರು ವಿಜರ (ರೊ. ಲಕ್ಷಗಳಲ್ಲಿ 


2016-17 2017-18 2018-19 2019-20 2020-21 

ತ್ರಸ ಜಿಲ್ಲೆಯ ಹೆಸರು ಸೌಲಭ್ಯ ಪಡೆದಿರುವ pe ಸೌಲಭ್ಯ ಪಡೆದಿದುದ ಸೌಲಭ್ಯ ಪಡೆದಿರುವ Ke ಸೌಲಭ್ಯ ಪಡೆದಿರುವ Fe ಸೌಲಭ್ಯ ಪಡೆದಿರುವ poy 

ಮಕ್ಕಳ ಸಂಖ್ಯೆ ಯ ಮಕ್ಕಳ ಸಂಖ್ಯೆ be ಮಕ್ಕಳ ಸಂಖ್ಯೆ [2 ಮಕ್ಕಳ ಸಂಖ್ಯೆ Ry ಮಕ್ಕಳ ಸಂಖ್ಯೆ 0 
1 [ಬಾಗಲಕೋಟೆ 176584 5380.63 173878 6263.35 172497 7262.39 165813 6467.27 182335 8888.94 
, |ಬೆಂಗಳೂರು (ಗ್ರಾ) 57211 1953.29 55057 2454.50 54920 1989.70 50604. 2196.32 57150 2802.97 
, [ರಾಮನಗರ 56106 1575.64 54188 1805.58 52857 2231.36 50017 2043.85 57684 2707.96 
« |ಬೆಂಗಳೂರು ನಗರ 182949 5057.24 181415 6589.76 182882 6903.27 175521 6063.05 184840 9662.49 
5 [ಬೆಳಗಾಂ 435999 12172.26 410499 16018.64 405307 16003.93 196804 14330.08 405184 20707.92 
6 [ಬಳಾರಿ 210239 7509.67 208889 8754.38 200406 8725.39 218776 9061.95 237212 11162.25 
7 [ಬೀದರ್‌ 148831 0428.22 137531 . 4953.16 136320 4247.51 129580 4921.89 134003 7994.95 
4 [ವಿಜಯಪುರ 169145 5832.21 179516 7277.43 183170 7735.26 179999 7140.99 205098 10133.96 
« [ಚಾಮರಾಜ ನಗರ 66973 1962.25 62009 2185.21 59726 2239.37 56720 2456.12 61613 3153.96 
10 |ೇಕ್ಕಮಗಳೂರು 59185 1944.01 56791 2231.31 54016 2202.51 50532 1857.54 57947 2471.34 
1, |[ಜಿತದುರ್ಗ 118710 3335.74 115663 4378.98 114049 4673.50 114385 5074.44 124870 - 6594.96 
12 ಮಂಗಳೂರು 97387 2892.38 106015 3520.33 103543 3402.43 101576 3518.55 152166 5033.81 
3 ದಾವಣಗೆರೆ 136187 4133.92 134086 4745.20 130229 5328.71 107599 4560.87 ” 113407 5824.92 
14 ಧಾರವಾಡ 124887 3762.94 120365 4632.42 112796 4625.73 108324 3738.53 123381 6071.94 
15 |ಗದಗ 82803 2387.25 88032 3222.25 86525 3420.84 77567 4005.71 91093 4473.96 
16 [ಕಲಬುರಗಿ 235562 9036.37 212751 9456.08 183426 10899,91 194945 9661.85 212970 10526.28 
17 [ಯಾದಗಿರಿ 124143 3894.65 122300 5282.76 118836 5780.21 125408 5696.28 138489 6322.96 
18 [ಹಾಸನ 86006 2150.30 78446 2776.51 74599 2806.44 70879 2714.50 81392 3826.55 
15 [ಹಾವೇರಿ 134715 3981.94 130203 4995,77 125155 4943,43 119241 5000.29 131890 6538.89 
20 ಕೊಡಗು 28686 948,51 26936 993.34 26719 935.54 25165 895.88 91259 1451.00 
» [ಕೋಲಾರ 96414 3629.02 89822 2623.18 85399 5015.78 77971 3825,27 89914 4723.86 
22 |ಿಕ್ಕಬಳ್ಳಾಹುರ 83027 2691.61 78761 2695.71 79189 3642.92 73151 3354.23 28252 3989.92 
3 ಕೊಪ್ಪಳ 146097 4315.14 148816 4885.17 149393 7503.52 140517 5457.61 145932 8063.95 
೩ [ಮಂಡ್ಯ 95741 3124.60 31882 3252.68 86311 3610.37 79646 3625.77 89005 4479,91 
25 [ಮಸೂರು 146416 4317.13 139824 4935.91 129697 5835.02 122071 5312.56 141876 7136.97 
26 [ರಾಯಚೂರು 231049 7349.17 207961 7691.58 194751 8850.88 197270 8893.47 207730 11249.00 
2» [ಶಿವಮೊಗ್ಗ 106456 3067.05 103192 2763.70 97832 4656.15 91503 4151.95 101270 4914.95 
28 [ತುಮಕೂರು 149712 "4423.48 146802 5597.65 145743 5545.10 135250 6052.3 145936 6401.09 
29 [ಉಡುಪಿ 57782 1517.07 54320 1745.14 52226 1878.09 50614 1878.27 57907 2692.95 
30 [ಉತ್ತರ ಕನ್ನಡ 97782 3013.49 92663 3301.91 88252 3591.02 88116 3768.76 43 4692.80 
ಒಟ್ಟು 3942784 121787,18 3808613 142029,59 3686771 156487.68 3575604 147736.28 9 7.49 
ಮಹಿಳೌ ಮತ್ತು ಮಳ ಅಭಿವೃದ್ಧಿ ಇಲಾಖೆ," 


ಔನಂ 


ರು. 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-1013 ಗೆ ಒದಗಿಸಲಾದ ಅನುಬಂಧ-02 


2016-17 ನೇ ಸಾಲಿನಿಂದ 2020-21 ಸೇ ಸಾಲಿನವರೆಗೆ ಅಂಗನವಾಡ ಮೆಕ್ಳಳಿಗೆಆಪ್ಯಳ ಭರಿಸಿರುವ ವೆಚ್ಚ ಮತ್ತು ಫಲಾನುಭವಿಗಳ ಜಿಲ್ಲಾವಾರು ವಿವರ (ಠೂ. ಲಕ್ಷಗಳಲ್ಲಿ) 


2016-17 2017-18 2018-19 2019-20 2020-27 

ಕೃಸ ಜಿಲ್ಲೆಯ ಹೆಸರು | ಸೌಲಭ್ಯ ಪಡದಿರುವ | ವೆಚ್ಚ(ರೂ. | ಸೌಲಭ್ಯ ಪಡೆದಿರುವ | ವೆಚ್ಚ(ರೂ. | ಸೌಲಭ್ಯ ಪಡೆದಿರುವ [ವೆಚ್ಚ (ರೂ. ಸೌಲಭ್ಯ ಪಡೆದಿರುವ | ವೆಚ್ಚ (ರೂ. | ಸೌಲಭ್ಯ ಷಡೆದಿರುವ | ವೆಚ್ಚ(ರೂ. 
ಮಕ್ಕಳೆ ಸಂಖ್ಯೆ ಲಕ್ಷಗಳಲ್ಲಿ) ಮಕ್ಕಳೆ ಸಂಖ್ಯೆ ಲಕ್ಷಗಳಲ್ಲಿ) ಮಕ್ಕಳ ಸಂಖ್ಯೆ | ಲಕ್ಷಗಳೆಲ್ಲಿ) | ಮಕ್ಕಳ ಸಂಖ್ಯೆ | ಲಕ್ಷಗಳಲ್ಲಿ ಮಕ್ಕಳ ಸಂಖ್ಯೆ ಲಕ್ಷಗಳಲ್ಲಿ) 

1 ಬಾಗಲಕೋಟೆ 469 12.66 519 18.68 354 12.74 348 12.53 173 6.23 
2 [ಬೆಂಗಳೂರು (ಗ್ರಾ 169 4.56 120 4.32 35 1.26 26 0.94 29 1.04 
3 [ರಾಮನಗರ 159 4.29 113 4.07 68 2.45 181 6.52 146 5,26 
4 [ಬೆಂಗಳೂರು ನೆಗರ 351 9.48 233 3.39 155 5,58 143 5.15 124 4.46 
5 |ಬೆಳಗಾಂ 2053 55.43 1707 61.45 1284 46,22 1107 39.85 781 28.12 
6 [ಬಳಾರಿ 839 22.65 568 20:45 429 15.44 903 32.51 812 29.23 
7 [ಬೀದರ್‌ 453 12.23 432 15,55 372 13.39 90 3.24 54 1.94 
8 ವಿಜಯಹುರ 875 23.63 913 32.87 334 12.02 202 7,27 309 11.12 
9 |ಜಾಮರಾಜ ನಗರ 170 4.59 138 4.97 100 3.60 97 3.49 76 2,74 
10 |ಚಿಕ್ಕಮಗಳೂರು 203 5.48 194 6.98 149 5.36 246 8.86 193 6.95 
11 [ಚಿತ್ರದುರ್ಗ 727 19.63 583 20.99 380 ‘| 1368 322 11.59 227 8.17 
12 [ಮಂಗಳೂರು 89 2.40 75 2.70 55 1.98 44 1.58 48 1.73 
13 ದಾವಣಗೆರೆ 518 13.99 - 440 15,84 202 7.27 222 7.99 211 7.60 
14 [ಧಾರವಾಡ 1723 46.52 1238 44.57 948 34.13 176 6.34 93 3.35 
15 [A 717 19.36 727 26.17 594 21.38 470 16.92 246 8.86 
16 [ಕಲಬುರಗಿ 1492 40.28 1184 42.62 1036 37.30 740 26.64 596 21.46 
17 [ಯಾದಗಿರಿ 816 22.03 706 25.42 459 16.52 419 15.08 365 13.14 
18 |ಹಾಸನೆ 162 4.37 136 4.90 107 3.85 128 4.61 94 3.38 
19 [ಹಾವೇರಿ 1030 27.81 902 32.47 802 28.87 774 27.86 5613 22.07 
20 |ಕೊಡಗು 132 3.56 76 2.74 53 1.91 53 1.91 37 1.33 
21 [ಕೋಲಾರ 174 4.70 146 5,26 119 4.28 107 3.85 93 3.35 
22 [ಚಿಕ್ಕಬಳ್ಳಾಪುರ 288 7.78 296 10.66 292 10.51 145 5,22 97 3.49 
23 [ಕೊಷ್ಣಳ 1757 47.44 1421 51.16 974 35,06 704 25.34 785 28.26 
24 ಮಂಡ್ಯ 209 5.64 162 5,83 152 5,47 157 5.65 153 5.51 
25 [ಮೈಸೂರು 309 8.34 245 8.82 181 6.52 143 5.15 138 4.97 
26 [ರಾಯಚೂರು 1898 51.25 1630 58.68 1188 42.77 719 25,88 621 22.36 
27 [ಶಿವಮೊಗ್ಗ 451 12.18 375 13.50 353 12.71 300 10.01 
28 [ತುಮಕೊರು 402 10.85 305 10.98 262 9.43 158 6.34 
29 |ಉಡುಪಿ 202 5.45 145 5.22 99 3.56 97 2.12 
30 [ಉತ್ತರೆ ಕನ್ನಡ 390 10.53 422 15,19 425 15,30 323 7.52 
ಒಟ್ಟು 19227 519.13 16151 581.44 11961 430.60 9544 282.10 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-1013 ಗೆ ಒದಗಿಸಲಾದ ಅನುಬಂಧ-03 
ಅಮೌಷ್ಠಿಕೆ ಮಕ್ಕಳ ವೈದ್ಯಕೀಯ ವೆಚ್ಚ ಯೋಜನೆಯಡಿ 2016-17 ನೆೇ ಸಾಲಿನಿಂದ 2020-21 ನೇ ಸಾಲಿನವರೆಗೆ ಅಂಗನವಾಡಿ ಮಕ್ಕಳಿಗೆ ಭರಿಸಿರುವ ವೆಚ್ಚ ಮತ್ತು ಫಲಾನುಭವಿಗಳ ಚಿಲ್ಲಾದಾರು ವಿವರ (ರೂ: ಲಕ್ಷಗಳಲ್ಲಿ) 
2016-17 2017-18 2018-19 2019-20 2020-21 
ತ್ರಸ ಜಿಲ್ಲೆಯ ಹೆಸರು ಸೌಲಭ್ಯ ಪಡೆದಿರುವ 2 ಸೌಲಭ್ಯ ಪಡದಿರುವ ಬ ಸೌಲಭ್ಯ ಪಡೆದಿರುವ Fi ಸೌಲಭ್ಯ ಪಡೆದಿರುವ RF ಸೌಲಭ್ಯ ಪಜೆದಿರುವ ಮಕ್ಕಳ ಪಚ 
ಮಕ್ಕಳ ಸಂಖ್ಯೆ u ಮಕ್ಕಳ ಸಂಖ್ಯೆ [J ಮಕ್ಕಳ ಸಂಖ್ಯೆ [ ಮಕ್ಕಳ ಸಂಖ್ಯೆ ಒ ಸಂಖ್ಯೆ £] 
1 [ಬಾಗಲಕೋಟಿ 28959 579.17 465 9.30 504 6.10 354 7.08 231 4.62 
2 ಬೆಂಗಳೂರು (ಗ್ರಾ) 52 1.04 169 3.38 37 0.74 26 0.52 21 0.42 
3 [ರಾಮನಗರ 79 N 1.58 113 2.26 40 0.70 47 093 90 180 

4 ಬೆಂಗಳೂರು ನಗರ 4351 87.02 293 5.88 78 1.53 97 1.93 1-73 1.46 
5 [ಜಳಗಾಂ 127353 | 25506 2013 5.88 986 17.43 994 19.88 855 17.10 
6 [ಳಾ 582 11.63 835 16.70 318 5.18 447 893 495 9.90 
7 |ಬೀದಂರ 267 5.33 183 3.65 368 | 156 3.12 160 3.20 
8  |ವಿಜಯಹುರ 9882 197.64 692 13.84 478 147 2.95 - 286 5.72 
9 | ಚಾಮರಾಜ ನಗರ 139 | 278 9 1.99 80 4} 0.82 60 1.20 
ಚಿಕ್ಕಮಗಳೂರು 118 ; 2.36 214 4.28 111 133 2.66 14] 282 
[ಚಿತ್ರದುರ್ಗ 1532 | 3064 733 14.67 476 299 5.98 225 4.50 
[ಮಂಗಳೂದು 3934 78.68 89 1.78 33 37 0.73 32 0.64 
[ದಾವಣಗೆರೆ 4014 80.27 518 10.36 202 3.71 146 2.92 126 | 2.52 
ಧಾರವಾಡ 7943 158.85 878 17.55 645 8.86 186 3.73 121 2.42 
ಗದಗ 5354 107.07 723 14.46 433 3.97 160 3.19 269 5.38 
ೆಲಿಬುದಗಿ 3275 65.49 1232 24.64 550 10.99 500 9.99 665 13.30 
ಯಾದಗಿರಿ 430 8.60 789 15.78 586 8.43 345 6.90 302 6.04 
ಹಾಸನ 100 1.99 161 15.78 77 138 115 2.30 i 37 1.54 
ಹಾವೇರಿ 927 18.54 841 16.82 799 9,84 729 14.59 601 12.02 
ಕೊಡಗು 83 1.66 122 2.44 40 0.80 34 0.68 31 0.62 
[ಕೋಲಾರ 1467 29 34 181 3.62 106 2.09 74 1.48 $1 1.62 
ಚಿಕ್ಕಬಳ್ಳಾಪುರ 131 2.61 280 5.60 204 4.00 234 4.68 114 2.28 
ಕೊಪ್ಪಳ 880 17.59 1652 33.04 917 18.34 773 15.46 152 3.04 
ಮಂಡ್ಯ 607 12.14 184 - 3.68 60 1.20 74 1.48 140 2.80 
ಮೈಸೂರು 207 4.13 312 6.24 164 3.30 108 2.16 88 1.76 
[ರಾಯಚೂರು 1920 38.40 1799 35.97 1151 22.95 1163 23.26 656 13.12 
ಶಿವಮೊಗ್ಗೆ 396 7.92 457 9.14 236 2.99 167 3.34 163 3.26 
ತುಮಕೂರು 389 7.78 189 3.78 152 3.00 164 3,27 92 1.84 

ಉಡುಪಿ 7475 149.49 20 0.41 101 1.96 65 1.30 

ಉತ್ತರ ಕನ್ನಡ 204 4,08 338 6.75 256 4.73 364 7.28 

ಒಟ್ಟು 98450 1968.88 16574 309.66 10188 166.94 8176 | 163.53 


ನಿರ್ದೇ ್‌ 
ಮಕ್ಕಳ ಅಭಿವೃದ್ದಿ ಇಲಾಖೆ, 
ಬೆಂಗಳೂರು. 


